ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1237(1262) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ವಿಷಯ: ಎಣ್ಣೆಹೊಳೆ ಹಿನ್ನೀರನ್ನು ಸ್ಥಳಾಂತರಿಸಿರುವ ಬಗ್ಗೆ 


(ಅ) ಸಾಗರ ತಾಲ್ಲೂಕಿನ ಹಲ್ಮೆ ಗ್ರಾಮದಿಂದ ಕಾರ್ಗಲ್‌-ಜೋಗಕ್ಕೆ ಸಂಪರ್ಕ ಕಲ್ಪಿಸುವ 
ಎಣ್ಣೆಹೊಳೆ ಹಿನ್ನೀರಿನಲ್ಲಿ ಸಂಚರಿಸುತ್ತಿದ್ದ ಹೊಸ ಲಾಂಚ್‌ನ್ನು ಸ್ಥಳಾಂತರಿಸಿರುವುದು 
ಸರ್ಕಾರದ ಗಮನಕೆೆ ಬಂದಿದೆಯೇ; 


(ಆ) ಈ ಲಾ೦ಚನ್ನು ಎಲ್ಲಿಗೆ ಸ್ಥಳಾಂತರಿಸಲಾಗಿದೆ ಮತ್ತು ಏಕೆ ಎಂದು ಕಾರಣ ತಿಳಿಸುವುದು; 
(ಇ) ಈ ಭಾಗದಲ್ಲಿ ಯಾವ ಯಾವ ಮಾರ್ಗದಲ್ಲಿ ಲಾಂಚಿನ ಅವಶ್ಯಕತೆ ಇದೆ ಎಂದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಅಲ್ಲಿನ ಗ್ರಾಮಸ್ಥರು ಲಾಂಚ್‌ ಬೇಕೆಂದು ಸರ್ಕಾರಕ್ಕೆ 
ಬೇಡಿಕೆಯನ್ನು ಸಲ್ಲಿಸಿರುತ್ತಾರೆಯೇ ; 


(ಈ) ಕಳೆದ ಚುನಾವಣೆಯಲ್ಲಿ ಚನ್ನಗೊಂ೦ಡ ಪಂಚಾಯಿತಿ ವ್ಯಾಪ್ತಿಯ ಸಿಗ್ಗು ಗ್ರಾಮಸ್ಥರು 
ಮತದಾನ ಬಹಿಷ್ಕಾರ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


